ಡಾ|| ಎಂ. ಎಸ್‌. ಕೃಷ ಮೂರ್ತಿ* 


ತಲಕಾಡಿನಲ್ಲಿ ಪ್ರಾಕ್ತನ ಉತ್ಸನನ-ಒಂದು ಸಂಕ್ಷಿಪ್ತ ವರದಿ 


ತಲಕಾಡು ("ತಲವನಪುರ') ಮೈಸೂರಿಗೆ 
೬೦ ಕಿ. ಮೀ. ಆಗ್ನೇಯದಲ್ಲಿ ಕಾವೇರಿ ನದಿಯ ಉತ್ತರ 
ದಂಡೆಯ ಮೇಲೆ ಇರುವ ಇತಿಹಾಸ ತ್ರಸಿದ್ಧ ವಾದ 
ಪುಣ್ಯಕ್ಷೇತ್ರ. ಪಶ್ಚಿಮ ಗಂಗರು ತಲಕಾಡನ್ನು 


ರಾಜಧಾನಿಯನ್ನಾಗಿ ಮಾಡಿಕೊಂಡು ಕ್ರಿ. ಶ. ಸು. ೫೦೦ 
ರಿಂದ ೧೦೦೦ದ ವರೆಗೆ ಆಳಿದರು. ಇಲ್ಲಿಯ ದ್ರಾವಿಡ 
ಶೈಲಿಯ ಪಾತಾಳೇಶ್ವರ ಮತ್ತು ಮರಳೇಶ್ವರ ಗುಡಿಗಳು 
ಗಂಗರ ಕಾಲದ ವಾಸ್ತುಗಳು. ಗಂಗರ ನಂತರ ಕ್ರಮ 
ವಾಗಿ ಜೋಳರು, ಹೊಯ್ಸಳರು ಈ ಪ್ರದೇಶದ ಮೇಲೆ 
ಆಧಿಸತ್ಯ ನಡೆಸಿದರು. ಹೊಯ್ಸಳರ ಕಾಲದಲ್ಲಿ 
ತಲಕಾಡು ಆಗ್ನೇಯ ಕರ್ನಾಟಕದ ಪ್ರಸಿದ್ಧ ಪಟ್ಟಣ 
ವಾಗಿತ್ತು. ಇಲ್ಲಿಯ ಕೀರ್ತಿನಾರಾಯಣ ದೇವಾಲಯ 
ಹೊಯ್ಸಳ ವಿಷ್ಣುವರ್ಧನನು ತನ್ನೆ ಜೋಳರ ಮೇಲಿನ 
ವಿಜಯದ ಸ್ಮಾರಕವಾಗಿ ೧೧೧೭ ರಲ್ಲಿ ಪ್ರತಿಷ್ಠಾ ಪಿಸಿ 
ದನು. ಕಣಶಿಲೆಯಲ್ಲಿರುವ ಈ ದೇವಾಲಯ ಸಂಪೂರ್ಣ 
ಹೊಯ್ಸಳ ಶೈಲಿಯಲ್ಲಿದೆ. ವಿಜಯ ನಗರದ ಕಾಲದಲ್ಲಿ 
ಈ ಊರಿನವನೇ ಎಂದು ಹೇಳಲಾದ ಮಾಧವ ಮಂತ್ರಿ 
೧೪ ನೇ ಶತಮಾನದಲ್ಲಿ ಕಣಶಿಲೆಯಲ್ಲಿರುವ ವೈದ್ಯೇಶ್ವರ 
ದೇವಾಲಯವನ್ನು ನಿರ್ಮಿಸಿದನು. ಈತನು ತಲಕಾಡಿನ 


ವಾಯುವ್ಯಕ್ಕೆ, ಸ್ವಲ್ಪ ದೂರದಲ್ಲಿ ಕಾವೇರಿ ನದಿಗೆ: 


ಅಡ್ಡಲಾಗಿ ಒಂದು ಅಣೆಕಟ್ಟೆಯನ್ನು ನಿರ್ನಿಸಿದನು. 


* ರೀಡ್‌ ಪ್ರಾಚೀನ ಇತಿಹಾಸ ಮುತ್ತು ಪುರಾತತ್ವ 


ಮೈಸೂರು-570 006, 
1)  ಉತ್ಸನದ ಫಲಿತಾಂಶದ ಸಾರಾಂಶವನ 


ಯಾಗಿದ್ದೇನೆ, 
ಲು 


(HM 
[8 
ಆ 
pS 


ಇತಿಹಾಸ ದರ್ಶನ 


ಲು ಅನುಮತಿ ನೀಡಿದ 


ತಲಕಾಡಿನ ಬಹುತೇಕ ಪ್ರಾಚೀನ ನಿವೇಶನ 
ಇಂದು ಮರಳಿನ ರಾಶಿಯಲ್ಲಿ ಇಜಿ, ಇಷ್ಟು ಅಗಾಧ 
ಪ್ರಮಾಣದಲ್ಲಿ ಮರಳಿನ ರಾತಿ ಈ ಊರಿನ ಮೇಲೆ 
ಯಾವಾಗ ಬೆಳೆಯಿತು. ತಲಕಾಡು ನಗರ ಈ ಮುಂಜಿ 
ಯಾವ ರೀತಿಯಲ್ಲಿತ್ತು. ತಲಕಾಡಿನ ಪ್ರಾಚೀನತೆ 
ಏನು ಎಂಬ ವಿಷಯಗಳನ್ನು ತಿಳಿಯುವ ದೃಷ್ಟಿಯಿಂದ 
ಇತ್ತೀಚೆಗೆ ಕರ್ನಾಟಿಕ ಸರ್ಕಾರದ ಪ್ರಾಚ್ಯವಸ್ತು 
ಸಂಗ್ರಹಾಲಯ ನಿರ್ದೇಶನಾಲಯ ಮತ್ತು ಮೈಸೂರು 
ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ವಿಭಾಗಗಳು ಒಗ್ಗೂಡಿ ತಲಕಾಡಿನಲ್ಲಿ 
ಪ್ರಾಚ್ಯ ಉತ್ಪನನಗಳನ್ನು ನಡೆಸಿದವು. 


ತಲಕಾಡಿನ ನಿನಿಧ ಭಾಗಗಳಲ್ಲಿ ಸೂಕ್ತ ಸ್ಥಳವನ್ನು 
ಆರಿಸಿ ೭ ಉತ್ಸನನದ ಗುಂಡಿಗಳನ್ನು ತೋಡಲಾಯಿತು. 
ಇವುಗಳಲ್ಲಿ ನಾಲ್ಕು ಗುಂಡಿಗಳು ಚಾರಿತ್ರಿಕವಾಗಿ ಬಹಳ 
ಮಹತ್ವವಾದ ಫಲಿತಾಂಶಗಳನ್ನು ನೀಡಿದವು. ಅವುಗಳಲ್ಲಿ 
ಆರು ತಿಂಗಳ ಕಾಲ ನಡೆದ ಈ ಉತ್ಕನನದ ಬಹಳ 
ಮುಖ್ಯವಾದ ಮತ್ತು ಕುತೂಹಲಕಾರಿಯಾದ ಅಂಶ 
ಗಳನ್ನು ಮಾತ್ರ ಈಗ ಗಮನಿಸೋಣ. 


ತಲಕಾಡಿನ ಇತಿಹಾಸ 
ಗಂಗರ ಕಾಲದಿಂದ, 


ಪ್ರಾರಂಭವಾಗುವುದೇ 
ಆದರೆ ತಲಕಾಡು ಗೆಂಗರಿಗಿಂತ 


ಶಾಸ್ತ್ರ ವಿಭಾಗ ಮೈಸೂರು ವಿಶ್ವವಿದ್ಯಾಲಯ, ಮಾನಸ ಗಂಗೋತ್ರಿ, 
3 ಲ 5 ಫಿ ವ್ರ 


ಈ ಎರಡು ಸಂಸ್ಥೆಗಳಿಗೆ ನಾನು ಆಭಾರಿ 


ಮುಂಚೆ ಯಾವ ಸ್ಥಿತಿಯಲ್ಲಿತ್ತು ಎಂಬುದು ಪ್ರಶ್ನೆ, 
ಇದನ್ನರಿಯಲು ಹೊರಟ ಪ್ರಾಚ್ಯ ವಸ್ತುಜ್ಜ ರಿಗೆ ದೊರೆತ 
ಉತ್ತರ ಬಹಳ ಕೌತುಕಪೂರ್ಣವಾಗಿದೆ. ಬ್ರಹ್ಮಗಿರಿ, 
ಚಂದ,ವಳ್ಳ, ಟಿ. ನರಸೀಪುರ ಇತ್ಯಾದಿ ಈ ಸ್ಥಳಗಳಲ್ಲಿ 


೨) 

ನಡೆದಿರುವ ಉತ್ಕೃನನದಿಂದ ಕರ್ನಾಟಕದಲ್ಲಿ ನವಶಿಲಾ 
ಯುಗ, ಬೃಹತ ಶಿಲಾಯುಗ ಸಂಸ್ಕೃತಿಗಳು ಕ್ರಮೇಣ 
ವಾಗಿ ನೆಲಸಿದ್ದವೆಂದು ತಿಳಿದುಬರುತ್ತದೆ. ಉತ್ತರ 
ಕರ್ನಾಟಕದಲ್ಲಿ ತದನಂತರ ಮೌರ್ಯರ ಕಾಲ, ನಂತರ 
ಶಾತವಾಹನರ ಕಾಲಗಳು ಬರುತ್ತವೆ. ಈ ಕಾಲಗಳಿಗೆ 
ನಾವು ಆದಿ ಚಾರಿತ್ರಿಕ ಕಾಲ ಎಂದು ಕರೆಯುತ್ತೇವೆ. 
ಬೃಹತ್‌ ಶಿಲಾಯುಗ ಸಂಸ್ಕೃತಿಯು ಕರ್ನಾಟಕದಲ್ಲಿ 
ಕ್ರಿ. ಪೂ. ೭-೬ನೇ ಶತಮಾನಗಳಷ್ಟು ಪ್ರಾಚೀನ 
ವಾದದ್ದು. ಈ ಸಂಸ್ಕ್ರತಿ ಯಲ್ಲಿ ಕಬ್ಬಿಣದ ಉಪಯೋಗದ 
ಜೊತೆಗೆ ಕಪ್ಪು ಬಣ್ಣದ, ನೆಂಪು ಬಣ್ಣದ, ಕಪ್ಪು-ಕೆಂಪು 
ಬಣ್ಣದ ಮಡಿಕೆಗಳು ಹಾಗೂ ಹೊಳಪಿರುವ ತೆಳುವಾದ 
ಅಲೆಯಂತಹ ಗುರುತುಗಳನ್ನುಳ್ಳ ಮಡಿಕೆಗಳು ಬಳಕೆ 
ಯಲ್ಲಿದ್ಧವು ಇವುಗಳ ಮೇಲೆ "ಗ್ರಾಫಿಟ್ಟಿ' ಕಲೆಗಳು 
ಸಹ ಇರುವುದು ಈ ಪಾತ್ರೆಗಳ ನಿಶೇಷ. ತಲಕಾಡಿನ 
ಉತ್ಪನನ ಗುಂಡಿಯ ಅತ್ಯಂತ ಕೆಳಗಿನ ನದರಗಳಲ್ಲಿ ಈ 
ರೀತಿಯ ಬೃಹತ್‌ ಶಿಲಾ ಸಂಸ್ಕತಿಯ ಮಡಿಕೆಗಳು 
ದೊರೆತಿದ್ದು. ತಲಕಾಡಿನ ಪ್ರಾಚೀನತೆಯನ್ನು ಸದ್ಯಕ್ಕೆ 
ಕ್ರಿಸ್ತಪೂರ್ವದಲ್ಲಿ ಕೆಲವು ಶತಮಾನಗಳನ್ನು ಹಿಂದಕ್ಕೆ 
ಕೊಂಡೊಯ್ಯುತ್ತ ವೆ. 


ಬೃಹತ್‌ ಶಿಲಾ ಸಂಸ್ಕೃತಿಯ ನಂತರ ಬೆಳೆದದ್ದು 
ಆದಿ ಚಾರಿತ್ರಿಕ ಯುಗ. ಈ ಕಾಲದ ಮಣ್ಣಿನ 
ಪಾತ್ರೆಗಳ ತಯಾರಿಕೆಯಲ್ಲಿ, ಅಲಂಕರಣದಲ್ಲಿ, ಹೊಳ 
ನಿನಲ್ಲಿ ವಿಶೇಷತೆ ಇದೆ. ಕಪ್ಪು ಬಣ್ಣದ, ಕೆಂಪು ಬಣ್ಣದ 
ಕಪ್ಪು ಕೆಂಪು ಬಣ್ಣದ ವಿಶೇಷವಾದ ಹೊಳಪುಳ್ಳ 
ಮಣ್ಣಿನ ಪಾತ್ರೆಗಳು ಮತ್ತು ಆವುಗಳ ಮೇಲೆ ಬಿಳಿಯ 
ಮಣ್ಣಿ ನಲ್ಲಿ ಚಿತ್ರ ಬರೆದು ಸುಟ್ಟಿ ರುವ ಮಡಿಕೆಗಳು ಈ 
ಸಂಸ್ಕ್ರತಿಯ ವಿಶೇಷ ಲಕಣ ಜೊತೆಗೆ ಆನೆಯ ದಂತದ, 
ಶಂಖದ ಆಭರಣಗಳು, ಬಳೆಗಳು, ಮಣಿಗಳು ವಿವಿಧೆ 
ವರ್ಣದ ಕಲ್ಲಿನ ಮಣಿಗಳು ಇತ್ಯದಿ ಈ ಸಂಸ್ಕೃತಿಯ 
ಇತರ ಭೋಗವಸ್ಮುಗಳು, ಇನ್ನೆವೂ ತಲಕಾಡಿನ 


೧೦ 


- ಸುಂದರ ಚಿತ್ರಣನನ್ನು ನೀಡುತ್ತವೆ. 


ಉತ್ಕೃನನದ ವಿವಿಧ ಪದರಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ 
ದೊರೆತಿದ್ದು, ಪ್ರವರ್ಧಮಾನವಾದ್ಕ ಆರ್ಥಿಕವಾಗಿ 
ಮುಂದುವರೆದೆ, ಆದಿ ಚಾರಿತ್ರಿಕ ಕಾಲದ ಸಂಸ್ಕೃತಿ ಇಲ್ಲಿ 
ಇತ್ತೆಂಬುದನ್ನು ನಿರೂಪಿಸುತ್ತವೆ. 


ಈ ಸಂಸ್ಕ್ರತಿಯ ಕಾಲದ, ಕರ್ನಾಟಕದಲ್ಲಿ 
ಬೇರೆಲ್ಲೂ ಕಂಡುಬರೆದಿರುವ ಒಂದು ವಿಶೇಷವಾದ 
ಶೋಧನೆ ಎಂದರೆ ತಲಕಾಡಿನಲ್ಲಿ ಇದ್ದ ಕುಲುಮೆಯ 
ಕಾರ್ಯಗಾರ. ಸುಮಾರು ೩೦ ಅಡಿ ಚದರಕ್ಕೂ 
ಹೆಚ್ಚಿನ ವಿಸಿ, (ರವನ್ನು ಹೊಂದಿದ್ದ ಕುಲುಮೆ ಕಾರ್ಯ 
ಗಾರವನ್ನು ಬಿಡಿಸಿ ತೆಗೆಯಲಾಗಿದೆ. ಇಡೀ ಕಾರ್ಯ 
ಗಾರದ ನೆಲದ ಮೇಲೆ ಬೂದಿ, ಇದ್ದಿಲು, “ರಿಫ್ರಾಕ್ಟರಿ' 
ಮಣ್ಣು, ಮಣ್ಣಿನ ತಂಬಿಗೆ, ವಾಟಿಗಳು, ವಿವಿಧೆ 
ಗಾತ್ರದ ಲೋಹ ಕರಗಿಸುವ ಮೂಸೆಗಳು, ಕೆಲವು 
ಲೋಹದ ವಸ್ತುಗಳು, ಕಬ್ಬಿಣದ ಕಟ್ಟಿದ ಉಂಡೆಗಳು 
ಇವೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಇವೆಲ್ಲಕ್ಕೂ 
ಮುಖ್ಯವಾಗಿ ಒಂದು ಕಡೆ ಒಂದು ಸಣ್ಣ ಕುಲುಮೆ. ಈ 
ಕುಲುಮೆ, ಗುಂಡಗೆ, ಸುತ್ತಲೂ ಗುಪ್ಸೆಯ ರೀತಿ 
ಯಲ್ಲಿದೆ. ಮಧ್ಯದಲ್ಲಿ ೬” ಆಳವಾಗಿ ಇದೆ. ಇದರ ಭರ್ತಿ 
ನುಣ್ಣನೆಯ ಶುದ್ಧ ಬಿಳೀ ಬೂದಿ ತುಂಬಿದೆ. ಇದಕ್ಕೆ 
ಒಂದು ಪಾರ್ಶ್ವದಲ್ಲಿ ಕೆಳಗಿನಿಂದ ಗಾಳಿಯನ್ನು ಒತ್ತಲು 
ಮಾಡಿರುವ ರಂಧ್ರ ಇಡಿ. ಒಲೆಯ ಆಕ್ಕಪಕ್ಕಗಳಲ್ಲಿ 
ಬೂದಿ ಗುಪ್ಪೆಗಳವೆ. ಒಂದು ಪಾರ್ಶ್ವದಲ್ಲಿ ಮೂರು 
ಸಣ್ಣ ಮಣ್ಣಿನ ಬೋಗುಣಿಗಳು ಬೋರಲಾಗಿ ಬಿದ್ದಿವೆ, 
ಬಳಿಯಲ್ಲಿಯೇ ಇದ್ದಿಲಿನ ಮತ್ತು *ರಿಫ್ರಾಕ್ಟರಿ'ಯ 
ಗುಪ್ಪೆಯೊಂದು ಇದೆ. ಸುಟ್ಟಿ ಗಟ್ಟಿಯಾದ ನೆಲದ 
ಮೇಲೆ, ಕುಳಿತು ಕೆಲಸ ಮಾಡಲು, ಸುಟ್ಟಿ ಮಣ್ಣಿನ 
ಮಣೆ ಹೊಂದು ಬಳಿಯಲ್ಲಿಯೇ ಇದೆ. ಇದೆಲ್ಲವೂ ಲಿ 
ಕಾಲದ ಲೋಹ ಕೆಲಸಗಾರನ ಕಾರ್ಯಗಾರದ ಒಂದು 
ಇನೆಲ್ಲಕ್ಸಿಂತ 
ಹೆಚ್ಚಿನದಾಗಿ ಮತ್ತು ಈ ಎಲ್ಲದರ ಉದ್ದೇಶವನ್ನು ನಿರೂ 
ಸಿರುವ ಅಲ್ಲಿ ದೊರಕಿದ ಮುಖ್ಯ ವಸ್ತುವೆಂದರೆ 
ಕೋಮನ್‌ ನಾಣ್ಯದ ಹಿಂಭಾಗದ ಚಿತ್ರವನ್ನು ಹೊಂದಿ 
ರುವ ಸುಟ್ಟಿ ಮಣ್ಣಿನ ಮುದ್ರೆ, ಈ ರೀತಿಯ ಮುದ್ರೆ 
ಪ್ರಾಚ್ಯ ಉತ್ಕೃನನವೊಂದರಲ್ಲಿ ದೊರೆತಿರುವುದು. ಇಡೀ 


ಇತಿಹಾಸ ದರ್ಶನ 


ಭಾರತದಲ್ಲಿಯೇ ಪ್ರಪ್ರಥಮ. ಕುಲುಮೆಯ ಕಾರ್ಯ 
ಗಾರದಲ್ಲಿ ರೋಮನ್‌ ನಾಣ್ಯದ ಮುದ್ರೆ ದೊರೆತಿರುವುದು 
ಈ ಸ್ಥಳದಲ್ಲಿ ಸಮಕಾಲೀನವಾಗಿ ರೋಮನ್‌ ನಾಣ್ಯದ 
ನಕಲನ್ನು ತಯಾರಿಸುತ್ತಿದ್ದಕೆಂಬುದನ್ನು ರುಜುವಾತು 
ಪಡಿಸುತ್ತದೆ. ಈ ಕಾರ್ಯಗಾರದಲ್ಲಿ ಜೆಲ್ಲಾ ಪಿಲ್ಲಿಯಾಗಿ 
ಯಥಾ ಯಥಾಬಿದ್ದಿರುವ ವಸ್ತು ಗಳನ್ನು ಕುಲುಮೆಯ 
ಬೂದಿಯ ಶುದ್ಧತೆ ಇತ್ಯಾದಿಗಳನ್ನು ನೋಡಿದಕ್ಕೆ 
ಯಾವುದೋ ಕಾರಣಕ್ಕಾಗಿ ಇದ್ದಕ್ಕಿದ್ದಂತೆ ಈ ಸ್ಥಳ 
ವನ್ನು ತೊರೆದು ಓಡಿ ಹೋಗಿರುವಂತೆ ಕಾಣಬರುದಲ್ಲದೆ, 
ಕಾರ್ಯಗಾರವನ್ನು ಸಹೆ ಉದ್ದೇಶಪೂರ್ವಕವಾಗಿ ನಾಶ 
ಪಡಿಸಿರುವಂತೆ ತೋರುತ್ತದೆ. 


ಆದಿ ಚಾರಿತ್ರಿಕ ಯುಗದ ನಂತರದ ಕೆಲವು ಶತ 
ವತಾನಗಳಲ್ಲಿ ಗಂಗರು ಪ್ರ ನಗರವನ್ನು ರಾಜಧಾನಿ 
ಯನ್ನಾಗಿ ಮಾಡಿಕೊಂಡು ಸುಮಾರು ೫೦೦ ವರ್ಷಗಳ 
ಕಾಲ ಆಳಿದರು. ಅವರ ಕಾಲದ ಸ್ಮಶಾನೆವೊಂದು 
ಉತ್ಪನನದಲ್ಲಿ ದೊರೆತಿದೆ. ಸಂಪೂರ್ಣ ಅಸ್ಥಿ ಪಂಜರಗಳು 
ಇಲ್ಲಿ ದೊರೆತಿಲ್ಲ. ಆದರೆ ಮಡಿಕೆಯಲ್ಲಿ ಕಂಡುಬಂದಿರುವ 
ಅಸ್ಥಿಯ ಚೂರುಗಳು, ಬೂದಿ ಕಬ್ಬಿಣದ ಚೂರುಗಳು, 
ಸುಂದರಾಕೃತಿಯ ಹೊಳಸಿನಿಂದ ಕೂಡಿದೆ ಮಡಿಕೆಗಳು, 
ಕರಕಲಾದ ಧಾನ್ಯಗಳು, ಅಮೂಲ್ಯ ಕಲ್ಲಿನ ಮಣಿಗಳು 
ದಂತದ, ಶಂಖದ ಬಳೆಯ ಚೂರುಗಳು ಇತ್ಯಾದಿ 
ಗಳೆಲ್ಲವೂ ಈ ಸೆಮಾಧಿಗಳಲ್ಲಿ ಡೊರಿತಿನೆ. ಗಂಗರ 
ಕಾಲದ ಕೇವಲ ರಾಜಕೀಯ ಸಾಂಸ್ಕ್ರತಿಕ ಇತಿಹಾಸ 
ವನ್ನು ಮಾತ್ರ ಅಭ್ಯಾಸ ಮಾಡುತ್ತಿದ್ದ ನಮಗೆ ಅವರೆ 
ಕಾಲದ ಶವಸಂಸ್ಕಾರ, ಪದ್ಧತಿಯ ಮೇಲೆ ಈ ಉತ್ಕನ 
ನವು ಅಪೂರ್ವ ಮಾಹಿತಿಯನ್ನು ನೀಡುತ್ತದೆ. 


ಗಂಗರ ಕಾಲದ ಅವಶೇಷಗಳು : 
ಗಂಗರು ಜೈನಧರ್ಮಕ್ಕೆ ನೀಡಿದ ಪ್ರೋತ್ಸಾಹ, 
ರಕ್ಷಣೆ ಎಲ್ಲಾ ಕಾಲಕ್ಲೂ ಅನುಕರಣೀಯವಾದಡದ್ದು 


OS ಎಷ 2 
2 ಫಹಫೀತದ ಮೇಲೆ ಕುಳಿತಿರುವ 


ಗೊಂಚಲು, ಮತ್ತೊಂದು ಕೈಯಲ್ಲಿ ರ 
“ಮ್ಯಾಕ್ಸಿಮ್‌ ಪಾಂಬಫ್‌' ಅಂದರೆ "ಪ್ರಧಾನ 
3 


ಪರಮೋಚ್ಚ ಪೀಠವನ್ನು ಹ 


ಕೆ ಬ 
ಲು ಟ ~ 
ಲಿವಿಯಾ ಇರಬಹುದು, ಈಕೆ ಚಕ್ರವರ್ತಿ ಆಗಸ್ಟ 


ಲ 


ಇತಿಹಾಸ ದರ್ಶನ 


ಯೊಬ್ಬ ಚಿತ್ರೆಣನ್ನು ಈ ಮುದ್ರೆ ಹೊಂದಿದೆ, 
ಎ 
ಚಿತ್ರದ ನುಂಭಾಗ ವಂತ್ತು ಹಿಂಭಾಗದಲ್ಲಿ ಲ್ಯಾಟಿನ್‌ ಲಿಪಿಯಲ್ಲಿ 


ಪುರೋಹಿತ್‌ ಎಂಬ ಲಿಖಿತವಿದೆ. ರೋಸನುನ್‌ ಚಕ್ರವರ್ತಿ ಅಪರ ಧರ್ಮದ 


i ಬಲ 
ಟ್ಲಿಜೀರಿಯಂಸ್ಪನೆ ತಾಯಿ. ಅದ್ದರಿಂದ ಈ ನಾಣ್ಯವ 


ಅವರ ಕಾಲದಲ್ಲಿ ರಾಜ್ಯದ ಎಲ್ಲೆಡೆ ಜೈನ ಬಸದಿಗಳು 
ನಿರ್ನಾಣಗೊಂಡವು. ಆದರೆ ಅವರ ರಾಜಧಾನಿ 
ತಲಕಾಡಿನಲ್ಲೇ ಇದುವರೆಗೂ ಒಂದೇ ಒಂದು ಜೈನ 


ಬಸದಿ ಕೂಡಾ ಕಂಡುಬರದಿದ್ದುದು ನಿಜಕ್ಕೂ 
ಆಶ್ಚರ್ಯಕರ ಸಂಗತಿ, ಪ್ರಸ್ತುತ ಉತ್ಪನನದಲ್ಲಿ ಜೈನ 


ಸದಿಯ ಕಟ್ಟಡವೊಂದು ಪತ್ತೆಯಾಗಿದೆ. ಒಟ್ಟು 
ವಿಸ್ತೀರ್ಣ ೨೧.೭೫ ೧೬.೭ ವಿೀಟಿರ್‌. ಇಟ್ಟಿಗೆ, ಮರ 
ಮುಂತಾದವುಗಳಿಂದ ನಿರ್ಮಿತವಾದ ಈ ಬಸದಿಯಲ್ಲಿ 
ಪೂರ್ವಾಭಿಮುಖವಾಗಿ ಕಟ್ಟಿರುವ ಮೂರು ಗರ್ಭಗೃಹ 
ಗಳು, (೩.೨೫ ೫೩.೫೦, ೩.೨೫ ೫೧.೮೦ ಮೀಟರ್‌) 
ಕೈಸಾಲೆ (೨೮೦೫ ೧೧.೦೦ ಮೀಟರ್‌) ಪ್ರತ್ಯೇಕ 
ಮಂಟಿಪ (೫.೬೦೫ ೫.೪೫ ಮೀಟರ್‌) ಇನಿಷ್ಟೂ 
ಇವೆ. ಶೈಲಿಯ ಆಧಾರದ ಮೇಲೆ ಬಸದಿಯ ಈ ಭಾಗ 
ಗಳನ್ನು ಕ್ರಿ.ಶ. ಸು. ೭೮ನೇ ಶತಮಾನಗಳಿಗೆ ಸೇರಿಸ 
ಬಹುದು. (ನೋಡಿ ತಳನಿನ್ಯಾಸ-1) ಉತ್ಪೃನನದೆಲ್ಲಿ 
ದೊರೆತಿರುವ ಆಧಾರಗಳು ಮತ್ತು ಕಟ್ಟಿಡದ ನಿರ್ಮಾಣ 
ತಂತ್ರವನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿದಾಗ 
ಈ ಬಸದಿಯು ಎರಡು ಹೆಂತಗಳಲ್ಲಿ ನಿರ್ಮಾಣಗೊಂಡಿದೆ 
ಎಂದು ತಿಳಿದುಬರುತ್ತದೆ. ಮೊದಲನೆಯ ಹಂತದಲ್ಲಿ 
ಮೂರು ಗರ್ಭಗೃಹಗಳು ಇದ್ದು ಇದು ತಳವಿನ್ಯಾಸದಲ್ಲಿ 
ತ್ರಿಕೂಟಾಚಲವನ್ನು ನಿರೂಪಿಸುವ ಅತ್ಯಂತ ಪ್ರಾಚೀನ 
ಮಾದರಿ ಎನ್ನಬಹುದು. ಈ ಗರ್ಭಗೃಹೆಗಳಿಗೆ 
ಮುಂಭಾಗದಲ್ಲಿ ಏಿಕವಾದ, ಕಿರಿದಾದ ಒಂದು ಕೈಸಾಲೆ 
ಇದೆ. ಎರಡೂ ಪಾರ್ಶ್ವಗಳಲ್ಲಿ ಇದನ್ನು ಮುಚ್ಚಿ 
ಮುಂಭಾಗದಲ್ಲಿ ದ್ವಾರ ಅಥವಾ ಸಂಪೂರ್ಣ ತೆರವಾಗಿ 
ಇಟ್ಟಿದ್ದಂತೆ ತೋರುತ್ತದೆ. ಇದರ ಮುಂಭಾಗದಲ್ಲಿ 
ಸ್ವಲ್ಪ ಅಂತರದಲ್ಲಿ (೩.೫೦ ಮೀಟಿಂ") ಪ್ರತ್ಯೇಕವಾಗಿ 
ಒಂದು ಚೌಕಾಕಾರದ ಮಂಟಪವಿದೆ.  ಮಂಟಿಸನನ್ನು 
ಗುಡಿಯ ಮುಂದೆ ಪ್ರತ್ಯೇಕವಾಗಿ ನಿರ್ಮಿಸುವುದು, 
ಪ್ರಾಚೀನ ಪಲ್ಲವ ದೇಗುಲಗಳ ಒಂದು ಲಕ್ಷಣವಾಗಿತ್ತು 
ಎಂಬುದನ್ನು ಇಲ್ಲಿ ಸ್ಮರಿಸಬಹುದು: ಮಹಾಬಲಿಪುರೆಂ 
ನಲ್ಲಿರುವ ಕಡಲ ತೀರದ ದೇವಾಲಯ ಮತ್ತು ಕಂಚಿಯ 


ಪೊಸೆಂಯರಿ ಒಂದು ಕೈಯಲ್ಲಿ ಪೈರಿನ 


ಎ 
5 
ಜೊತೆಯಲ್ಲಿಯೇ ಆಲಂಕರಿಸಂತ್ತಿ ದರಿ ದರಿಂದ ಆವರಿಗೆ ಈ ಬಿರುದಿತ್ತು, ಈ ಸ್ತ್ರೀ ಪ್ರಾಯತಃ 


ಇತಿ ಬು 


5 (ಕ್ರಿಪೂ. 3೪-ಕ್ರಿ.ಶೆ, ೧೪) ಮೊದಲನೆಯ ಹೆಂಡತಿ ಮತ್ತು 


ನ್ನ ಆಗಸ್ಟಸ್‌ನ ನಾಣ್ಯದ ನಕಲಿ ಮಂಡ್ರೆ ಎಂದು ಹೇಳಬಹುದು. 


೧೧ 


ಕೈಲಾಸನಾಥ ದೇವಾಲಯಗಳು ಈ ಮಾದರಿಗೆ ಉದಾ 


ಹರಣೆಗಳಾಗಿವೆ.3 ಇನಿಷ್ಟೂ ಭಾಗಗಳು ಕ್ರ. ಶ. ೭.೮ 
ನೇ ಶತಮಾನ ಮತ್ತು ಅದಕ್ಕೂ ಮುಂಚಿನ ಕಾಲ 
ದ್ಹಾಗಿರಬೇಕು. ಇವುಗಳೆಲ್ಲವೂ ನೆಲ ಮಟ್ಟದವರೆಗೆ 
ನಾಶವಾಗಿವೆ. ಗರ್ಭಗೃ ಹಗಳ ಮಧ್ಯದ ಗೋಡೆಗಳ 


ಬುಡ ಭಾಗಗಳು, ಕಂಬದ ಕಲ್ಲು ಪೀಠಗಳು, ಗರ್ಭ 
ಗೃಹ, ಕೈಸಾಲೆಯ ಇಟ್ಟಿಗೆ ಹಾಸಿರುನ ನೆಲದ ಭಾಗ 
ಮತ್ತು ಇವುಗಳ ಕೆಳಭಾಗದ ಸಂಪೂರ್ಣ ಬಸದಿಯ ತಳ 
ಪಾಯದ ಕಟ್ಟಡ ಇವಿಷ್ಟೂ ನಾಶವಾಗದೆ ಉಳಿದಿವೆ. 
ಪ್ರಾಯಶಃ ಈ ಬಸದಿಗೆ ಮೇಲ್ಭಾಗದಲ್ಲಿ ಮರದ 
ಛಾವಣಿ ಇದ್ದಿರಬೇಕು. ಹಾಗೆಯೇ ಮುಂದಿನ ಮಂಡ 
ಪವೂ ಸಹ ಸುತ್ತಲೂ ತೆರವಾಗಿದ್ದು ಮೇಲ್ಲಡೆ ಮರದ 
ಛಾವಣಿಯನ್ನು ಹೊಂದಿತ್ತೆಂದು ತೋರುತ್ತದೆ. ಮಂಟ 
ಪದ ನೆಲದಲ್ಲಿ ಕಂಡು ಬಂದಿರುವ ಒಂಭತ್ತು "ಕಂಬದ 
ಕುಣಿ'ಗಳು ಈ ಮಂಟಪಕ್ಕೆ ಮರದ ಕಂಬಗಳು ಇದ್ದ 
ವೆಂಬುದನ್ನು ಸೂಚಿಸುತ್ತವೆ. ಬಸದಿ ಪ್ರಾಯಶಃ 
ಆಗ್ನಿ ಆಕಸ್ಮಿಕವೊಂದರಲ್ಲಿ ಭಸ್ಮವಾಗಿರಬೇಕು. ಏಕೆಂದರೆ 
ಉತ್ಸನನದಲ್ಲಿ ಕೆಲವು ಕಡೆ. ನೆಲದ ಮೇಲೆ ಬೂದಿ 
ಇಜ್ಜಲುಗಳ ಅವಶೇಷಗಳು ದೊರೆತಿನೆ. ಈ ಬಸದಿಗೆ 
ಹೆಂಚಿನ ಛಾವಣಿ ಇದ್ದಿರಲಾರದು. ಕಾರಣ, ಉತ್ಕೃನ 
ನದಲ್ಲಿ ಹೆಂಚಿನ ಚೂರುಗಳು ಮಾತ್ರ ಸಿಕ್ಸಿಲ್ಲ. 


ಪ್ರಾಯಶಃ ಮರದ ಕಂಬಗಳು, ಮರದ ತೊಲೈ, ಹಲಗೆ 
ಗಳಿಂದ ಛಾವಣಿಯನ್ನು ಮಾಡಿದ್ದಿರಬೇಕು. 


ಮೇಲೆ ಊಹಿಸಿದಂತೆ ಕೆಲವು ಶತಮಾನಗಳ 
ನಂತರ ಅಗ್ಲಿ ಆಕಸ್ಮಿ ಕದಲ್ಲಿ ಭಸ್ಮ ವಾದ ನಂತರ ಈ ಬಸದಿ 
ಯನ್ನು ಪ್ರಸಾರ ಣ ಮಾಡಿದ್ದಾರೆ. ಹೀಗೆ ಮಾಡು 
ವಾಗ ¥ RRS ಪ್ರಚರಿತವಿದ್ದ ೦ತಹ ವಾಸ್ತು 
ವಿಧಾನಗಳನ್ನು ಅನುಕರಿಸಿ ರುಪ್ರದನ್ನು, ತೂ ಕಾಣತಿ 
ತ್ತೇವೆ... ಮುಂಚಿನ ಬಸದಿಗೆ ಸುತ್ತಲೂ ಸುಮಾರು 
ಒಂದು ಮೀಟಿಂನಸ್ಟು ಆಂತರವಿರಿಸಿ ಮತ್ತೊಂದು 
ಗೋಡೆಯನ್ನು ನಿರ್ನಿಸಿದರು. ಮುಂಚಿನ ಬಸದಿಯ 
ಒಳ ನೆಲ ಎತ್ತರದಲ್ಲಿದ್ದುದರಿಂದ ಆ ಮಟ್ಟಿಕ್ಕೆ ಅಧಿ 
ಷ್ಮಾನವನ್ನು ಏರಿಸಲು, ಅಧಿಷ್ಕಾನಕ್ಕೆ ಒಂದು ತಳ 
ಸಾಯನನ್ನು ನಿನಿಃ ಸಿದ್ದಾರೆ. ಒರಟು ಕಲ್ಲಿನ ಚನ್ರೃಡಿ 


3 ಪರ್ಸಿ ಬ್ರೌಸ, ಇಂಡಿಯನ್‌ ಆರ್ಕಿಟಿಕ್ಟೈರ್‌, 


೧೨ 


ಸಂ, ೧, ಬೊಂಬಾಯಿ, 


ಗಳನ್ನು ಹಾಸಿ ಆದರ ಮೇಲೆ ಇಟ್ಟಿಗೆ ಗಾಕೆಯಲ್ಲಿ ಗಟ್ಟ 
ಯಾದ, ದಪ್ಪನಾದ, ಕ್ರಮವಾಗಿಲ್ಲದ ಗೋಡೆಯನ್ನು 
ನಿರ್ಮಿಸಿದ್ದಾರೆ. ಈ ಗೋಡೆ ಸಾಕಷ್ಟು ಎತ್ತರ ತಲಪಿದ 
ನಂತರ ಅದರ ಮೇಲೆ ನಾಜೂಕಾಗಿ ಕತ್ತ ರಿಸಿದ ಕಲ್ಲಿನ 
ದಿಂಡುಗಳಲ್ಲಿ ಅಧಿಷ್ಮಾನನನ್ನು ಕಟ್ಟಿದ್ದಾರೆ. ಈ ಅಧಿ 
ಷ್ಮಾನ ಸಂಪೂರ್ಣವಾಗಿ ನಾಶಮಾಡಲ್ಪ ಟ್ಟ ದೆ. ಆದರೂ 
ಅಳಿದುಳಿದಿರುವ ಅವಶೇಷಗಳಿಂದ ಇದರಲ್ಲಿ ಉಸಪಾನ, 
ಜಗತಿ, ದುಂಡಾದ ಕುಮುದ, ಕಂಸ, ಪ್ರತಿ, ಈ ವಿಲ್ಲಾ 
ದಿಂಡೂಗಳೂ ಇದ್ದುನೆಂದೂ ತಿಳಿದು ಬರುತ್ತದೆ. 
ಭಿತ್ತಿಯ ಭಾಗ ಇಟ್ಟಿಗೆಯ ದಾಗಿರಬಹುದು ಅಥವಾ ಕಲ್ಲಿನ 
ದ್ಹಾಗಿರಬಹುದು. ಸಂಪೂರ್ಣ ನಾಶವಾಗಿರುವುದರಿಂದ 
ಆದರ ಬಗ್ಗೆ ಥಿಖರವಾಗಿ ಹೇಳುವುದು ಸಾಧ್ಯವಿಲ್ಲ. ಉತ್ಕ 
ನನದಲ್ಲಿ ಸಿಕ್ಕಿರುವ ಗಾರೆಗಚಿ ಕ್ಸಿ ಕೂಡು, Ls ಮಿ 
ಇತಕೆ ಬಳ್ಳಿ ಸೆ ಯರುಳಿ wid ಭಾಗಗಳು. Rs 
ಕಾರದೆ ಗಾತ್ರದ ಇಟ್ಟಿಗೆಗಳು, ಮಧ್ಯದಲ್ಲಿ ರೆಂಥ್ರವಿರುವ 
ಬೆಲ್ಲದಚ್ಚಿ ನಾಕಾರದ ಸುಟ್ಟಿ ಇಟ್ಟಿಗೆಗಳು ಇತ್ಯಾದಿ, ಈ 
ಬಸದಿಯ ಗೋಡೆ ಪ್ರಸ್ತರ ಮತ್ತು ವಿಮಾನಗಳ 
ನಿರ್ಮಾಣದಲ್ಲಿ ಹೇರಳವಾಗಿ ಇಟ್ಟಿಗೆ ಗಾರೆಯನ್ನು 
ಬಳಸಿದ್ದಾರೆಂಬುದನ್ನ್ನು ಸೂಚಿಸುತ್ತದೆ. 


[co 


ಬಸದಿಯನ್ನು ವಿಸ್ತರಿಸಿದ್ದುದರಿಂದ ಗರ್ಭಗೃಹದ 
ಮತ್ತು ಕೈಸಾಲೆಯನ್ನು ಬಳಸಿದಂತೆ ಪ್ರದಕ್ಷಿಣ ಪಥ 
ವೇರ್ಪಟ್ಟಿತು. ಕೈಸಾಲೆಯ ಮುಂಭಾಗದಲ್ಲಿ ಮಧ್ಯದಲ್ಲಿ 
ದ್ವಾರವನ್ನು ನಿರ್ಮಿಸಿದ್ದು ದರಿಂದ ಕೈಸಾಲೆ ಒಂದು 
ರೀತಿಯ ಅಂತರಾಳದಂತಾಯಿತು ಅಂತರಾಳದ ಮೂಲಕ 
ಪ್ರದಕ್ಷಿಣ ಪಥಕ್ಕೆ ದಾರಿಯಾಯಿತು. ಮುಂಭಾಗದ 
ಮಾಟಸ ಸುತ್ತಲೂ ಒಂದು ಮೀಟಂನಷ್ಟು ಅಗಲವಾಡೆ 
ವಿಶಾಲವಾದ ನೆವರಂಗವಾಗಿ ಎರಡು "ಧಾಗಗಳಲ್ಲಿದ್ದ 
ಒಂದೇ ಕಟ್ಟಿಡನಾಯಿತು. (ನೋಡಿ ತಳನಿನ್ಯಾಸ.11) 
ಬಸದಿಗೆ ಮುಖ ಮಂಟಿಸನಿದ್ದ ಸೂಚನೆಗಳಾವುವೂ 
ದೊರೆತಿಲ್ಲ... ಆದರೆ ಬಸದಿಯ ಸುತ್ತಲೂ ಚಪ್ಪಡಿ 
ಹಾಸಿದ್ದ ವಿಶಾಲವಾದ ಆಂಗಳ ಮತ್ತು ಸುತ್ತಲೂ 
ಇಟ್ಟಿಗೆಯ ಪ್ರಾಕಾರವಿದ್ದದಕ್ಕೆ ಆಧಾರಗಳು ಸಿಕ್ಕಿವೆ. 


ಮೇಲೆ ಹೇಳಿದ್ದ ಎಲ್ಲಾ ಅಂಶಗಳ ಆಧಾರದ 
೧ 


೧೯೭೧ ಪುಟ ೪೧-೮೨ 


ಇತಿಹಾಸ ದರ್ಶನ 


ಮೇಲೆ ಬಸದಿಯು ಕ್ರಿ. ಶ೯-೧೦ನೇ ಶತಮಾನಗಳಲ್ಲಿ 
ಪುನರ್ನಿಮಾಣಗೊಂಡಿರಬೇಕು ಎಂದು ಹೇಳಬಹುದು. 
ಆದರೆ ಮೂಲ ಬಸದಿಯನ್ನಾಗಲೀ ಅಥವಾ ಅದರ 
ವಿಸ್ತರಣೆಯ ಭಾಗವನ್ನಾಗಲೀ ನಿಖರವಾಗಿ ಕಾಲ 
ನಿರ್ಣಯ ಮಾಡುವುದಕ್ಕೆ ಉತ್ಪನವದಲ್ಲಿ ಯಾವ ರೀತಿಯ 
ಕುರುಹಾಗಲೀ ದೊಶಿತಿಲ್ಲ. ಆದರೂ ಸಹ ಈ ಬಸದಿ 
ಯನ್ನು ಸಮಕಾಲೀನ, ಕಾಲ ತಿಳಿದಿರುವ ಇತರ ಬಸದಿ 


ಯೊಂದಿಗೆ ಹೋಲಿಸಿ ನೋಡಿದಾಗ ಮೇಲೆ ಊಹ. 


ಸಿರುವ ಕಾಲಮಾನವು ಸರಿಯಾದದ್ದೆಂದು ತೀವರ್ಪಾನಿಸೆ 
ಬಹುದು. ಶ್ರವಣಬೆಳಗೊಳದ ಚಂದ್ರಗಿರಿ (ಚಿಕ್ಕ 
ಬೆಟ್ಟಿ) ಮೇಲಿರುವ ಚಂದ್ರಗುಪ್ತ ಬಸದಿ ಈ ದಿಸೆಯಲ್ಲಿ 
ನಮಗೆ. ಬಹಳ ಅನುಕೂಲಕರವಾದ ಸುಳಿವುಗಳನ್ನು 
ದೊರಕಿಸಿ ಕೊಡುತ್ತವೆ. ಈ ಬಸದಿಯನ್ನು ಆದರ 
ತೈಲಿಯ ಆಧಾರದ ಮೇಲೆ ಕ್ರಿ.ಶ. ೯ನೇ ಶತಮಾನ 
ದ್ಹೆಂದು ಹೇಳಬಹುದು. ಈ ಬಸದಿಯಲ್ಲಿ ತಲಕಾಡಿನ 
ಬಸದಿಯ ತಳವಿನ್ಯಾಸದ ರೀತಿಯಲ್ಲಿಯೇ ಸಾಲಾಗಿ 
ಮೂರು ಗರ್ಭಗೃಹಗಳು, ಮಧ್ಯದ ಗರ್ಭಗೃಹ ಪಕ್ಕದವು 
ಗಳಿಗಿಂತ ಸ್ವಲ್ಪ ವಿಶಾಲ (ತಲಕಾಡಿನಲ್ಲಿಯೂ ಇದೇ 
ರೀತಿ ಇದೆ) ಮುಂದೆ ಆಳವಿಲ್ಲದ, ಅಗಲವಾದ ಪಾರ್ಶ್ವ 
ಗಳಲ್ಲಿ ಮಾತ್ರ ಮುಚ್ಚಿರುವ ಕೈ ಸಾಲೆ ಇವೆಲ್ಲವೂ ಇದೆ. 
ಬಸದಿಯನ್ನು ಸಂಪೂರ್ಣವಾಗಿ ಗ್ರಾನೈಟ್‌ ಶಿಲೆಯಲ್ಲಿ 
ಕಟ್ಟಿ ಲಾಗಿದೆ. ಅದಿಷ್ಮಾನದ ದಿಂಡುಗಳೆಂದರೆ ಉಸಾನ, 
ಜಗತ್ತಿ, ತ್ರಿಸಟ್ಟಿ ಕುಮುದ, ಕಂಪ, ಪ್ರತಿ ಭಿತ್ತಿಯಲ್ಲಿ 
ಸ್ಥಂಬಿಕೆಗಳು, ಕೋಷ್ಮಗಳು, ಮೇಲೆ ಕಸೋತ ಮತ್ತು 
ವ್ಯಾಳವಾರಿಯಿರುವ ಪಿಂಡಿ (ಗರ್ಭಗೃಹದ ಛಾನಣಿಯ 
ಚರ್ಪಡಿ) ಮತ್ತು ಏಕತಲ ವಿಮಾನ ಇನಿನ್ಟೂ ಇವೆ. 
ಪಾರ್ಶ್ವದ ಗರ್ಭ ಗುಡಿಗಳ ಮೇಲೆ ವಿಮಾನಗಳಿವೆ. 
ಮದ್ಯದ ಗರ್ಭಗುಡಿಯ ವಿಮಾನ ಈಗ ಇಬ್ಬ. ಮಧ್ಯದ 
ಗರ್ಭಗುಡಿಯಲ್ಲಿ ಪಾರ್ಶ್ವನಾಥನ ವಿಗ್ರಹ ಮತ್ತು 
ಇಕ್ಕೆಲಗಳ ಗುಡಿಗಳಲ್ಲಿ ಪದ್ಮಾವತಿ ಮತ್ತು ಕೂಸ್ಮಾಂಡಿನಿ 
ಯಕ್ಷಿಯರ ನಿಗ್ರಹಗಳವೆ.* 


ಪ್ರಾಯಶಃ ಈ ಚಂದ್ರಗುಪ್ತ ಬಸದಿಯನ್ನು 
ಶಿಲ್ಪಿಯು ತಲಕಾಡಿನ ಮೂಲ ಬಸದಿಯನು 


ಮಾದರಿಯನ್ನಾಗಿ ಆರಿಸಿಕೊಂಡಿರಬೇಕು. ಏಕೆಂದರೆ 


ತಲವಿನ್ಯಾಸದಲ್ಲಿ ಇವೆರಡೂ ಒಂದೇ ರೀತಿಯದಾಗಿವೆ. 
ಈ ರೀತಿ ಒಂದು ಸುಂದರವಾದ ಅಥವಾ ಪ್ರಾಮುಖ್ಯ 
ವಾದ ವಾಸ್ತು ಕೃತಿ ಮತ್ತೊಂದು ನಂತರದ ವಾಸ್ತು 
ಕೃತಿಯ ವಿನ್ಯಾಸದ ಮೇಲೆ ಪ್ರಭಾವ ಬೀರಿರುವ 
ಉದಾಹರಣೆಗಳು ನಮ್ಮಲ್ಲಿ ಅನೇಕವುಂಟು, ತಲಕಾಡಿನ, 
ಪ್ರಾಚೀನ ಲಕ್ಷಣಗಳನ್ನು ಹೊಂದಿರುವ, ಇಟ್ಟಿಗೆ ಮರದ 
ಬಸದಿಯನ್ನು ಅನುಸರಿಸಿ ಕಲ್ಲಿನಲ್ಲಿ ಚಂದ್ರಗುಪ್ತ ಬಸದಿ 
ಯನ್ನು ನಿರ್ಮಿಸಿರುವ ಸಾಧ್ಯತೆಗಳೂ ಇಲ್ಲದಿಲ್ಲ. ಸಮ 
ಕಾಲೀನ ಅಂದರೆ ೯ನೇ ಶತಮಾನದಲ್ಲಿ ಬಳಕೆಯಲ್ಲಿದ್ದ 
ರೀತಿಯಲ್ಲಿ ಸರಳವಾದ ಅಲುಕಣವನ್ನು ಈ ಬಸದಿಯ 
ಹೊರಮೈ ಯಲ್ಲಿ ಮೂಡಿಸಲಾಯಿತು. ಕೆಲವು ಕಾಲದ 
ನಂತರ ತಲಕಾಡಿನೆ ಬಸೆದಿ ಅಗ್ನಿಗಾಹುತಿಗೊಳಗಾದಾಗ 
ಅದನ್ನು ಪುನರ್ನಿರ್ಮಾಣ ಮಾಡಿದ ವಿಚಾರ ಆಗಲೇ 
ಚರ್ಚಿಸಲಾಗಿದೆ. ಹೀಗೆ ಪುನರ್ನಿರ್ಮಿಸಿದಾಗ ನಮ 
ಕಾಲೀನ ಪದ್ಧತಿಯಂತೆ ಬಸದಿಗೆ ಪ್ರದಕ್ಷಿಣ ಸಢವನ್ನು 
ಸೇರಿಸಿ ಬೇರೆಯಾಗಿದ್ದ ಮಂಟಿಸನನ್ನು ಮೂಲ ಕಟ್ಟಡ 
ದೊಂದಿಗೆ ಒಂದುಗೂಡಿಸಲಾಯಿತು. ಹೊರ 
ಅಲಂಕರಣಕ್ಕೆ ಶ್ರನಣಬೆಕ್ಳೊಳದ ಚಂದ್ರಗುಪ್ತ 
ಬಸದಿಯೇ ಮತ್ತೆ ಈ ಬಸದಿಗೆ ಮಾದರಿಯಾಗಿರಬೇಕು. 
ಎಕೆಂದರೆ ಚಂದ್ರಗುಪ್ತ ಬಸದಿಯಲ್ಲಿ ಕಾಣಬರುವ 
ಎಲ್ಲಾ ಅಧಿಷ್ಠಾನದ ದಿಂಡುಗಳೂ, ಚಿತ್ತಿಯ 
ಅಲಂಕರಣಗಳೂ ಹಾಗೂ ಪಿಂಡಿಯ ವ್ಯಾಳ ಮಾಲೆ 
ಇತ್ಯಾದಿ ಎಲ್ಲವನ್ನೂ ತಲಕಾಡಿನ ಬಸದಿಯಲ್ಲಿ 
ಯಥಾನತ್ತಾಗಿ ಅನುಕರಿಸಲಾಗಿದೆ... ತಲಕಾಡಿನ 
ಬಸದಿಯ ಅವಶೇಷಗಳನ್ನು ಆ ಇರವಾಗಿಟ್ಟುಕೊಂಡು 
ಬಸದಿಯ ಪುನರ್ನಿರ್ಮಾಣ ಚಿತ್ತ ಣವನ್ನು ಮಾಡಿದರೆ 
ಚಂದ್ರಗುಪ್ತ ಬಸದಿಯ ಯಥಾವತ್‌ ಮಾದರಿಯೇ 
ಪುನ ಸೃಷ್ಟಿಯಾಗುವುದರಲ್ಲಿ ಸಂದೇಹವಿಲ್ಲ. ಅದ್ದರಿಂದ 
ಚಂದ್ರಗುಪ್ತ ಬಸದಿ ತಲಕಾಡಿನೆ ಬಸದಿಯ ಪುನ 
ರ್ಥಿರ್ನಾಣ ಕಾರ್ಯದಲ್ಲಿ ಪ್ರಬಲವಾದ ಸಪ್ರಭಾವನನ್ನೂ 
ಬೀರಿದೆ ಎನ್ನಬಹುದು. ಆದ್ದರಿಂದ ತಲಕಾಡಿನಲ್ಲಿ 
ಮೂಲ ಬಸದಿಯು ಕ್ರಿ.ಶ. ೭-೮ನೇ ಶತಮಾನದಲ್ಲಿ 


ನಿರ್ಮಾಣಗೊಂಡು ಕ್ರಿ.ಶ. ೯-೧೦ನೇ ಶತಮಾನಗಳಲ್ಲಿ 
ಪುನರ್ನಿರ್ಮಾಣಗೊಂಡಿರಬೇಕು. 


4 ಹೆಚ್ಚಿನ ನಿನರೆಗಳಿಗೆ ನೋಡಿ: ಬೃಕೆ. ಶರ್ಮಾ, "ಟಿಂಪಲ್ಸ್‌ ಆಫ್‌ ದಿ ಗಂಗಾಸ್‌ ಆಫ್‌ ಕರ್ನಾಟಿಕ” ನವದೆಹಲಿ, ೧೯೯೨, 


ಪುಟ ೧೪೨-೪೪ 


ಇತಿಹಾಸ ದರ್ಶನ 


ಕ್ತಿ 


ಬಸದಿಯ ನಿವೇಶನದ ಬಳಿಯಲ್ಲಿಯೇ ಮರ 
ವೊಂದರೆ ಕೆಳಗೆ ಇರುವ ಪ್ರಾಚೇನೆ ಶಿಲ್ಪ ಲಕ್ಷಣ ಗಳನ್ನು 
ಹೊಂದಿರುವ ಪಾರ್ಶ್ವನಾಥನ ee ನಿಗ್ರಹ 
ಡೊರತಿಜೆ. ಈ ಶಿಲ್ಪವು ಮೂಲತಃ ಈ ಬಸದಿಯ 
ದ್ಹಾಗಿತ್ರೆಂದು ಉತ್ಕೃನನದಲ್ಲಿ ದೊರೆತ ವಿಗ್ರಹಕ್ಕೆ ಸರಿ 
ಹೊಂದುವ, ಕಲ್ಲಿನ ಪೀಠವು ನಿರೂಪಿಸುತ್ತದೆ. ಗಂಗರ 
ಶಾಸನಗಳಿಂದ ತಲಕಾಡಿನಲ್ಲಿ ೬ನೆಯ ಶತಮಾನದಲ್ಲಿ 
ವಿಜಯ ಜಿನಾಲಯವೊಂದಿತ್ತೆಂದು ತಿಳಿದು ಬರುತ್ತದೆ.5 
ಪ್ರಾಯಶಃ ಪ್ರಸ್ತುತ ಬಸದಿಯೇ ಈ ವಿಜಯ 
ಜಿನಾಲಯವಾಗಿದ್ದಿರಬಹುದು. 
ತಲಕಾಡಿನ ಉತ್ಪನನದ ಮತ್ತೊಂದು ಗುಂಡಿ 
ಯಲ್ಲಿ ಸುಮಾರು ೨ ಮೊಟರ್‌" ಆಗಲ, ೨ ಮೀಟರ್‌ 
ಎತ್ತರ ಮತ್ತು ೨೦ ಮೂಟರ್‌ಗೂ ಮೀರಿ ಉದ್ದವಾದ 
ದೊಡ್ಡ ಗೋಡೆಯನ್ನು ಬಿಡಿಸಲಾಗಿದೆ. ಈ ಗೋಡೆ 
ಇನ್ನೂ ಮುಂದುವರೆಯುತ್ತದೆ. ಈ ಗೋಡೆಯ ಒಳ 
ಭಾಗದಲ್ಲಿ ಅನೇಕ ಸಣ್ಣ ಸಣ್ಣ ಗೋಡೆಗಳು ಕಂಡು 
ಬಂದಿವೆ. ಈ ದಪ್ಪ ಬಾಡ ಗೋಡಿ ಕೋಟಿಯ ಗೋಡೆ 
ಯಾಗಿರಲು ಸಾಧ್ಯವಿಲ್ಲ. ಪ್ರಾಯಶಃ ಅರಮನೆಯ 
ಪ್ರಕ ಗೋಡೆಯಾಗಿರುವ ಸಾದ್ಯತೆ ಹೆಚ್ಚು. ಈ 
ಸ್ಥಳದಲ್ಲಿ ಇನ್ನೊ ಉತ್ನ ತೃನ ನಜೆಯಬೇಕಾಗಿರುವುದ 
pe ಈ ವಿಷಯದ ಬಗೆ ಈಗಲೇ ಕೀರ್ಮಾನ 


ಮಾಡುವುದು ಸಮಂಜಸ ವಲ್ಲಿ. 
ಹೊಯ್ಸಳ ಸ್ಮಾರಕಗಳು : 

ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯದ 
ಮುಂದೆ, ಸ್ವಲ್ಪ ದೂರದಲ್ಲಿ ನಡೆಸಿದ ಉತ್ಕನನದಲ್ಲಿ 
ಪ್ರಾಯಶಃ ಹೊಯ್ಸಳರ ಕಾಲದ ವಾಸದ ನುನೆಯ 
ಸ್ವಲ್ಪ ಜು ಪತ್ತೆಯಾಗಿದೆ. ಈ ಕಟ್ಟಿ ಡದ 
ಉಳಿದ ಭಾಗನನ್ನು ಸಂಪೊರ್ಣವಾಗಿ ಬಿಡಿಸಿದ ಚೊತೆಕು 
ಇದರೆ ಬಗ್ಗೆ ಖಚಿತವಾಗಿ ಏನನ್ನೊ ಹೇಳಲು ಸಾಧ್ಯ 
ವಿಲ್ಲ. ಇದೇ ಗುಂಡಿಯಲ್ಲಿ, ವಿಜಯನಗರದ ಕಾಲಕ್ಕೆ 
ಸೇರಿಸಬಹುದಾದ ಎರಡು ಬಳೆಯ ಬಾವಿಗಳು ಪತೆ 
ಯಾಗಿವೆ. ಈ ಬಾವಿಗಳು ಇಲ್ಲಿಯ ಉತ್ತ ತೃ ನನದ 
ವಿಶಿಷ್ಟ ವಾದ ಶೋಧನೆ ಎನ್ನ [ಬಹುದು ಸುಟ್ಟಿ ಮಡೆ ಕನು 
ದೊಡ್ಡದಾದ ಬಳೆಗಳನ್ನು ಒಂದರ ಮೇಲೊಂದರಂತೆ 
ಕೂಡಿಸಿ ಸುತ್ತಲಿನ ಮಣ್ಣು ಒಳಕ್ಕೆ ಕುಸಿಯದಂತೆ 


ಶಿ ಎಪಿಗ್ರಾಫಿಯಾ ಕರ್ನಾಟಕಾ ಸಂ ೧, ಪುಟ ೧-೫ 


ತಡೆಯುವುದೇ ಇದರ ಉದ್ದೇಶ. ಈ ಪದ್ಧತಿ ಭಾರತದಲ್ಲಿ 
ಹರಪ್ಪಾ ಸಂಸ್ಕ್ರತಿಯ ಕಾಲದಷ್ಟು ಹಳೆಯದಾದರೂ 
ಪಾ ಚನ ಕರ್ನಾಟಕದಲ್ಲಿ ಇಂತಹ ಬಾವಿಗಳು ಕಂಡು 
ನಾನೇ ತಲಕಾಡಿನಲ್ಲಿ. ಮಾತ್ರ. ಹಂಪಿಯ 
ಉತ್ಪನನದಲ್ಲೂ ಸಹ ಇಂತಹ್‌ ಬಳೆ ಬಾವಿ ಕಂಡು 
ಬಂದಿಲ್ಲವೆಂಬ ಅಂಶ ತಲಕಾಡಿನ ಉತ್ಪನನದ ವೈಶಿಷ್ಟ್ಯತೆ 
ಯನ್ನು ಹೆಚ್ಚಿಸಿದೆ. ಮೂರು ಅಡಿ ವ್ಯಾಸದ, ೧೦ 
ಅಂಗುಲ ಎತ್ತರದ ಸು. ಎರಡು ಅಂಗುಲ ದಪ್ಪದ, ೨.೨ 
ಬಳೆಗಳಿಗೂ ಮೀರಿದ ಒಂದು ಬಾವಿ ಮತ್ತು ಇದೇ 
ಪ್ರಮಾಣದ ಒಳಕ್ಕೆ ಕುಸಿದಿರುವ ಇನ್ನೊಂದು ಬಾನಿ 
ಡಿ ಅಕ್ಕ ಸೆಕ್ಳಗಳ ಲಲ್ಲಿ ಒಂದೇ ಗುಂಡಿಯಲ್ಲಿ 
ದೊರೆತಿವೆ. 

ಪ್ರಸ್ತುತ ಸಾಲಿನ ಉತ್ಪನನದಿಂದ ತಲಕಾಡಿನಲ್ಲಿ 
ಸ ತಿಯ ಅನಶೇಷಗಳು, ಮಡಿಕೆ 
ಗಳು, ಆದಿ ಚಾರಿತ್ರಿಕ ಕಾಲದ ಮಡಿಕೆಗಳು ವಿಧ 
ವಿಧವಾದ ಐಹಿಕ ವಸ್ತುಗಳು, ಕುಲುಮೆಯ ಕಾರ್ಯ 
ಇರ ರೋಮನ್‌ ನಾಣ್ಯ ಮುದ್ದೆ ಗಂಗರ ಕಾಲದ 
ಸವತಾಧಿಗಳು, ಗಂಗ ರಾಜ ಸ ಪ್ರಾಕಾರ, ಜೈನ 
ಬಸದಿ, ವಿಜಯನಗರ ಕಾಲದ ಬಳೆ ಬಾವಿಗಳು, 
ಇತ್ಯಾದಿ ವೈನಿಧ್ಯೈಮಯವಾದ ಅನೇಕ ವಸ್ತು ವಿಷಯ 
ಗಳು ಪತ್ತೆಯಾಗಿವೆ. ಅಲ್ಲಡಿ ಉತ್ಕನನದಿಂದ ತಿಳಿದು 
ಬರುವ ಮತ್ತೊಂದು ಬಹಳ ಮುಖ್ಯವಾದ ಅಂಶವೆಂದರೆ 
ತಲಕಾಡಿನಲ್ಲಿ ಮರಳು ರಾಶಿ ರಚನೆಗೊಂಡ ಕಾಲ. 
ಉತ್ಸನನದ ಗುಂಡಿಗಳು ಕೆಲವೆಡೆ ೨೦ ಅಡಿ ಆಳದಷ್ಟು 
ತಲುಪಿದೆ. ಆದರೆ ಈ ಗುಂಡಿಗಳ ಯಾವುದೇ ಪದರದಲ್ಲಿ 
ತಲಕಾಡಿನ ವಿಶಿಷ್ಠ ರೀತಿಯ ನುಣ್ಣನೆಯ ಮರಳು 
ದೊರೆತಿಲ್ಲ ಈ ಮರಳು ದೊರೆಯುವುದು. ಕೇವಲ 
ನಿಜಯನಗರ ಕಾಲದ ಪದರಗಳ ಮೇಲ್ಭಾ ಗದಲ್ಲಿ ಮಾತ್ರ. 
ಆದ್ದರಿಂದ ತಲಕಾಡಿನ ಪರಂಪರೆಯಲ್ಲಿ ಇರುವ ಸಾದ್ವಿ 
ಅಲನೇಲನ್ಮನ ಘಟನೆ ೧೬- ೧೭ನೇ ಶತಮಾನದಲ್ಲಿ 
ಪಾ ಪ್ರಾರಂಭವಾದ ಊರಿನ ಮೇಲೆ ಮರಳು ಮುಚ್ಚೆ 
ಕೊಳ್ಳುವ ವಿಚಿತ್ರ ವಾತಾವರಣ ವೈಸರೀತ್ಯದ ಸತ್ಯ 
ಸಂಗತಿಯನ್ನು ಳುವ ದಂತ ಕಥೆ ಎನ್ನಬಹುದು. 
ತಲಕಾಡಿನಲ್ಲಿ ಉತ್ಕೃನನವನ್ನು ಇನ್ನೂ ಕೆಲವು ವರ್ಷಗಳ 
ಇಲ ಮುಂದುವರೆಸುವ ಯೋಚನೆ ಕರ್ನಾಟಕ 
ಸರ್ಕಾರಕ್ಕೆ ಇರುವುದ ಸ್ವಾಗತಾರ್ಹೆವಾವ ವಿಷಯ. 


ಒ.ಹತ ಶಿಲಾ ಸಂಸ್ಕೃ 


ಇತಿಹಾಸ ದರ್ಶನೆ 


